Moodubidire 
21-27 860 2022. ಹೆ 
77 Bharat Scouts and Guides, INDIA 


ಭಾರತ್‌ ಸ್ಟೌಟ್ಸ್‌ ಮತ್ತು ಗೈಡ್ಸ್‌, ಕರ್ನಾಟಕ 


ಅಟ್ಲಾಸ್‌ ಶಿಕ್ಷಣ ಸ೦ಪಿಂರ್ಣ, ಮೂಡಣಜದರೆ, ದಜ್ಜಿಣ ಕನ್ನಡ ಜಲ್ಲೆ 


2022 ಡಿಸೆಂಬರ್‌ 21 ರಿಂದ 27ರ ವರೆಗೆ 


ಸ್ಕೌಟ್‌ ಚಳವಳಿಯ ಆರಂಭ 

ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌, ಯುವ ಜನಾಂಗಕ್ಕಾಗಿ ಒಂದು ಸ್ವಯಂ ಪ್ರೇರಿತವಾದ 
ರಾಜಕೀಯೇತರ, ಶೈಕ್ಷಣಿಕ ಚಳವಳಿಯಾಗಿದೆ. ಯಾವುದೇ ಜನಾಂಗ, ಧರ್ಮ, ಜಾತಿ, ಭಾಷೆ 
ವರ್ಣಗಳ ಭೇದವಿಲ್ಲದೆ, ಚಳವಳಿಯ ಸ್ಥಾಪಕರಾದ ಲಾರ್ಡ್‌ ಬೇಡನ್‌ ಹೊವೆಲ್‌ರವರು 
1907ರಲ್ಲಿ ರೂಪಿಸಿದ ಉದ್ದೇಶ, ತತ್ವ ಮತ್ತು ವಿಧಾನಗಳಿಗೆ ಅನುಗುಣವಾದ ಮುಕ್ತ 
ಸಂಸ್ಥೆಯಾಗಿದೆ. | | 

ಯುಜಔಜನಾಂಗವು ಸ್ಥಳೀಯ, ರಾಷ್ಟೀಯ ಮತ್ತು ಅಂತರ ರಾಷ್ಟ್ರೀಯ 
ಸಮುದಾಯಗಳ ಜವಾಬ್ದಾರಿಯುತ ಸದಸ್ಯರಾಗಿ, ದೈಹಿಕ, ಭೌದ್ಧಿಕ, ಭಾವನಾತ್ಮಕ, 
ಸಾಮಾಜಿಕಮತ್ತುಆಧ್ಯಾತ್ಮಿಕ ಸಾಮರ್ಥ್ಯಗಳ ಪರಿಪೂರ್ಣ ಅಭಿವೃದ್ಧಿಗಾಗಿ ಶ್ರಮಿಸುವುದು 
ಚಳವಳಿಯ ಉದ್ದೇಶವಾಗಿದೆ. 

1910ರಲ್ಲಿ ಕ್ರಿಸ್ಟಲ್‌ ಪ್ಯಾಲೆಸ್‌ನಲ್ಲಿ ನಡೆದ ಮೇಳದಲ್ಲಿ ಹೆಣ್ಣುಮಕ್ಕಳು ಹುಡುಗರ 
ಸಮವಸ್ತ್ರವನ್ನು ಧರಿಸಿ ಕಾಣಿಸಿಕೊಂಡು ಸ್ಕೌಟ್‌ ಚಳವಳಿಯನ್ನು ಸೇರುವ ಆಸೆಯನ್ನು 
ವ್ಯಕ್ತಪಡಿಸಿದರು. ಇದನ್ನು ಗಮನಿಸಿದ ಲಾರ್ಡ್‌ ಬೇಡನ್‌ ಪೊವೆಲ್‌ ರವರು ತಮ್ಮ 
ಸಹೋದರಿ ಆಗ್ಗೆಸ್‌ ಬೇಡನ್‌ ಹೊವೆಲ್‌ರವರ ಸಹಕಾರದಿಂದ ಹೆಣ್ಣು ಮಕ್ಕಳಿಗಾಗಿ ಗೈಡ್ಸ್‌ 
ಚಳವಳಿಯನ್ನು ಆರಂಭಿಸಲು ತೀರ್ಮಾನಿಸಿದರು. 


ಭಾರತದಲ್ಲಿ ಸ್ಕೌಟಿಂಗ್‌ 

1909ರಲ್ಲಿ ಕ್ಯಾಪ್ಟನ್‌ ಟಿ.ಹೆಚ್‌. ಬೇಕರ್‌ರವರು ಬೆ೦ಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ 
ಸ್ಕೌಟ್‌ ತಂಡವನ್ನು ಪ್ರಾರಂಭಿಸಿದ್ದು, ನಂತರ ಪುಣೆ, ಸಿಮ್ಲಾ, ಮದರಾಸು, ಜಬ್ಬಲ್‌ಪುರ 
ಮತ್ತು ಮು೦ಬಯಿಗಳಲ್ಲಿ ಸ್ಕೌಟ್‌ ತಂಡಗಳು ಆರಂಭವಾದವು. 1911ರಲ್ಲಿ ಯುವತಿಯರಿಗಾಗಿ 
ಮೊದಲ ತಂಡವು ಜಬ್ಬಲ್‌ಪುರದಲ್ಲಿ ಆರಂಭವಾಯಿತು. ಸ್ವಾತಂತ್ರ್ಯಾ ನಂತರ ಭಾರತದಲ್ಲಿ 
ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಸಂಸ್ಥೆಗಳನ್ನು ಭಾರತದ 
ಅಂದಿನ ಪ್ರಧಾನಮಂತ್ರಿಗಳಾದ ಪಂಡಿತ್‌ ಜವಹಾರಲಾಲ ನೆಹರು, ಅಂದಿನ ಶಿಕ್ಷಣ 
ಮಂತ್ರಿಗಳಾದ ಮೌಲಾನ ಅಬ್ದುಲ್‌ ಕಲಾಂ ಆಜಾದ್‌, ಕೇ೦ದ್ರ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದ 
ಶ್ರೀ ಮಂಗಲ್‌ದಾಸ್‌ ಪಕ್ಚಾಸ್‌ ಮತ್ತು ಸ್ಕೌಟ್‌ ನಾಯಕರುಗಳಾಗಿದ್ದ ಪಂಡಿತ್‌ ಹೃದಯನಾಥ 
ಕುಂಜ್ರು, ಪಂಡಿತ್‌ ಮದನ ಮೋಹನ ಮಾಲವೀಯ, ಪಂಡಿತ್‌ ಶ್ರೀ ರಾಮ್‌ ಬಾಜಪಾಯಿ, 
ನ್ಯಾಯಮೂರ್ತಿ ಶ್ರೀ ವಿಪಿನ್‌ ಬೋಸ್‌ ಮುಂತಾದವರ ಪ್ರಯತ್ನದಿಂದ ಒಂದಾಗಿ 
ನವೆಂಬರ್‌ 7, 1959ರಲ್ಲಿ “ದಿ ಭಾರತ್‌ ಸ್ಕೌಟ್ಸ್‌ ಅಂಡ್‌ ಗೈಡ್ಸ್‌” ಸಂಸ್ಥೆಯು ಅಸ್ಥಿ ತ್ತೆ ಬಂದಿತು. 


ಕರ್ನಾಟಕದಲ್ಲಿ ಸೌಟಿಂಗ್‌ 


1917ರಲ್ಲಿ ಸ್ಕೌಟ್‌ ಚಳವಳಿಯು ಗಂಡು ಮಕ್ಕಳಿಗಾಗಿ “ಬಾಯ್ಸ್‌ ಸ್ಕೌಟ್‌ ಆಫ್‌ 
ಮೈಸೂರು” ಎ೦ಬ ಹೆಸರಿನಲ್ಲಿ ಅಧಿಕೃತವಾಗಿ ಆರಂಭವಾಯಿತು. ಮೈಸೂರಿನ 


ಮಹಾರಾಜರಾಗಿದ್ದ ಗೌರವಾನ್ವಿತ ನಾಲ್ವಡಿ ಕೃಷ್ಣರಾಜ ಒಡೆಯರ್‌ ರವರು ಸಂಸ್ಥೆಯ 
ಪೋಷಕರಾಗಿದ್ದರು. ಸಂಸ್ಥೆಗೆ ಎಶಿಷ್ಟವಾದ ಲಾ೦ಛನವಿತ್ತು. ಯುವರಾಜರಾಗಿದ್ದ 
ಶ್ರೀ ಕಂಠೀರವ ನರಸಿಂಹರಾಜ ಒಡೆಯರ್‌ ರವರು ಮುಖ್ಯ ಸ್ಕೌಟ್‌ ಆಗಿ ಮತ್ತು 
ರಾಜಕುಮಾರ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್‌ ಅವರು ಮುಖ್ಯ ಕಬ್‌ ಆಗಿ ಸೇವೆ 
ಸಲ್ಲಿಸಿದ್ದರು. ಮೈಸೂರು ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಸ್ಕೌಟ್‌ ತಂಡಗಳನ್ನು 
ಆರಂಭಿಸಬೇಕೆಂದು ಮಹಾರಾಜ ರಾದ ಶ್ರೀ ಕಂಠೀರವ ನರಸಿಂಹರಾಜ ಒಡೆಯರ್‌ ಅವರು 
1917ರಲ್ಲಿ ಆದೇಶಿಸಿದ್ದರು. 1927ರಲ್ಲಿ ಮೈಸೂರು ಮಹಾರಾಣಿಯಾಗಿದ್ದ 
ಶ್ರೀಮತಿ ವಾಣಿವಿಲಾಸ ಅಮ್ಮಣ್ಣಿ ಯವರು ಚೀಫ್‌ ಗೈಡ್‌ ಆಗಿ ಗೈಡ್‌ ಚಳವಳಿಯನ್ನು 
ಆರಂಭಿಸಿದರು. ರಾಜ್ಯದಲ್ಲಿ ಈಗ ರಾಜ್ಯ ಸಂಸ್ಥೆಯ ಉಪಪೋಷಕರಾದ ರಾಜಮನೆತನದ 
ರಾಜಮಾತೆ ಡಾ. ಪ್ರಮೋದಾ ದೇವಿಯವರು ಸಂಸ್ಥೆಯ ಬೆಳವಣಿಗೆಗೆ ಮಾರ್ಗದರ್ಶನ 
ಮಾಡುತ್ತಿದ್ದಾರೆ. 

ಕಳೆದ ಒಂದು ಶತಮಾನದಿಂದ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಕರ್ನಾಟಕ ಸಂಸ್ಥೆಯು 
ಕರ್ನಾಟಕದ ಎಲ್ಲಾ ಶಾಲಾ-ಕಾಲೇಜುಗಳಲ್ಲಿ ಕಬ್ಲ್‌-ಬುಲ್‌ಬುಲ್ಸ್‌ / ಸ್ಕೌಟ್ಸ್‌-ಗೈಡ್ಸ್‌ / 
ರೋವರ್ಸ್‌ ಮತ್ತು ರೇಂಜರ್ಸ್‌ ತಂಡಗಳನ್ನು ಹೊಂದಿ ಮಕ್ಕಳ ಮತ್ತು ಯುವಕರ 
ಸರ್ವತೋಮುಖ ಅಭಿವೃದ್ಧಿಗೆ ಸತತವಾಗಿ ಶ್ರಮಿಸುತ್ತಿದೆ. ಕರ್ನಾಟಕದ ಎಲ್ಲಾ ಘನ 
ಸರ್ಕಾರಗಳು ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಚಳುವಳಿಯನ್ನು ಪ್ರೋತ್ಸಾಹಿಸಿವೆ. ತರಬೇತಿಯನ್ನು 
ಪಡೆದ ಘಟಕ ನಾಯಕರುಗಳು ಮಕ್ಕಳ ತರಬೇತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. “ಕರ್ನಾಟಕ 
ದರ್ಶನ” ದಂತಹ ಹೊಸ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ. ಕಳೆದ ನೂರು 
ವರ್ಷಗಳಿಂದ ಕರ್ನಾಟಕದ ಮಕ್ಕಳಲ್ಲಿ ಶೈಕ್ಷಣಿಕ, ಭೌದ್ಧಿಕ, ದೈಹಿಕ ವಿಕಾಸದಜೊತೆಗೆ ಸೇವಾ 
ಮನೋಭಾವನೆಯನ್ನು ಮತ್ತು ಸಹೋದರತ್ವದ ಗುಣಗಳನ್ನು ಬೆಳೆಸುವುದರಲ್ಲಿ ನಾವು 
ಯಶಸ್ವಿಯಾಗಿದ್ದೇವೆ ಎ೦ಬ ಹೆಮ್ಮೆ ನನಗಿದೆ. 


ಅಂತರರಾಷ್ಟ್ರೀಯ ಸಾಂಸ್ಕೃತಿಕಜಾಂಬೂರಿಯ ಸಮಗ್ರ ಮಾಹಿತಿ: 

ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಕರ್ನಾಟಕ ರಾಜ್ಯ ಸಂಸ್ಥೆಯಿಂದ ವಿಶ್ವದಲ್ಲಿಯೇ ಪ್ರಥಮ 
ಬಾರಿಗೆ ಆಯೋಜನೆಗೊಳ್ಳುತ್ತಿರುವ “ಅ೦ತರರಾಷ್ಟೀಯ ಸಾಂಸ್ಕೃತಿಕ ಸ್ಕೌಟ್ಸ್‌-ಗೈಡ್ಸ್‌ 
ಜಾಂಬೂರಿ” ಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯಲ್ಲಿರುವ ವಿದ್ಯಾಗಿರಿಯ 
ಆಳ್ವಾಸ್‌ ಶಿಕ್ಷಣ ಸಂಸ್ಥೆಗಳ ಸಂಕೀರ್ಣದಲ್ಲಿ 2022ರ ಡಿಸೆಂಬರ್‌ 21 ರಿಂದ 27ರ ವರೆಗೆ 
ಏರ್ಪಡಿಸಲಾಗಿದೆ. ಇದೊಂದು ಅತ್ಯುತ್ತಮ ಸಾಂಸ್ಕೃತಿಕ ಕಲಾ ಸಂಗಮವಾಗಿದೆ. ದೇಶದ 
ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಯುವ ಮನಸ್ಸುಗಳನ್ನು 
ಬೆಸೆಯುವುದು. ಈ ಜಾ೦ಬೂರಿಯಣದ್ದೇಶ. ಭಾರತ್‌ ಸ್ಕೌಟ್ಸ್‌ ಗೈಡ್ಸ್‌ನ ರಃ ವರ್ಷದಧ್ಯೇಯ 
ವಾಕ್ಯವಾದ “ಏಕ್‌ ಭಾರತ್‌ ಶ್ರೇಷ್ಠ ಭಾರತ್‌' ಈ ಸಾಂಸ್ಕೃತಿಕ ಜಾಂಬೂರಿಯಿಂದ 
ಸಾಕ್ಟಾತ್ಕಾರಗೊಳ್ಳಬೇಕೆಂಬುದು ನಮ್ಮ ಆಸೆ. ಈ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಯು 


ರಾಜ್ಯದ ಸನ್ಮಾನ್ಯ ಮುಖ್ಯ ಮಂತ್ರಿಗಳೂ ಹಾಗೂ ಸ್ಕಾಟ್ಸ್‌ ಗೈಡ್ಸ್‌ ಸಂಸ್ಥೆಯ ಅಧ್ಯಕ್ಷರ 
ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಆಚರಿಸಲಿದ್ದೇವೆ. ರಾಜ್ಯದ 36 ಶೈಕ್ಷಣಿಕ ಜಿಲ್ಲೆಗಳಿಂದ 
ಹಾಗೂ ಇತರೆ ನೆರ ರಾಜ್ಯ ಸ ಮತ್ತು ಹೊರ ರಾಷ ಪ್ಪಗಳಿಂದ ಇ pL 000 ಸ್ಕೌಟ್ಸ್‌- 
ಗೈಡ್ಸ್‌ ಚಳವಳಿಯ ವಿದ್ಯಾರ್ಥಿ-ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕ-ಶಿಕ್ಷಕಿಯರು ಈ 


ಅಂತರರಾಷ್ಟ್ರೀಯ ಸಾಂಸ್ಕೃತಿಕ ಜಾ೦ಬೋರಿಯಲ್ಲಿ ಭಾಗವಹಿಸುತ್ತಾರೆ. 


ಅಂತರಾಷ್ಟ್ರೀಯಜಾಂಬೂರಿಯ ಚಟುವಟಿಕೆಗಳು 

» ನಿರ್ದಿಷ್ಟ ವಿಷಯಾಧಾರಿತ ನಿಧಾನಗತಿಯ ಓಟ Slow Marathan ನಿರ್ದಿಷ್ಟವಾದ 
ವಿಷಯದ ಪ್ರತಿಪಾದನೆಯೊಂದಿಗೆ ನೀಧಾನೋಟ... ಪ್ರಧಾನ ಓಟ... 

» ಪಥಸಂಚಲನ... ಗಮನ ಸೆಳೆಯುವ ಆಕರ್ಷಣೆಯೊಂದಿಗೆ ಸ್ಕೌಟ್‌ ಚಳವಳಿಯ 


» ಪ್ರೇರಣಾತ್ಮಕ ಪ್ರದರ್ಶನ: ಕೃಷಿಮೇಳ, ಕೃಷಿಯ ಮಹತ್ವ ಆಸಕ್ತಿ ಅರಳಿಸುವ 
ತೋಟಗಾರಿಕೆ ಬೆಳೆಗಳ ದರ್ಶನ. 

» ವಿಜ್ಞಾನ ಮೇಳ: ಪ್ರಾಯೋಗಿಕ ಆಸಕ್ತಿ ಬೆಳೆಸುವ ತಾಂತ್ರಿಕ ಜ್ಞಾನಾಶಕ್ತಿ ಅರಳುವಿಕೆ 
ಹಾಗೂ, ಸಂಶೋಧನಾಶಕ್ತಿಗೆ ಪ್ರೇರಣೆ ನೀಡುವಂತಹ ಕಾರ್ಯ ವಿಧಾನಗಳ ದರ್ಶನ. 

» ಕಲಾಮೇಳ: ರಾಷ್ಟ್ರದ ವಿವಿಧ ಪ್ರದೇಶಗಳ ಸಮಗ್ರ ಕಲಾ ಪ್ರಕಾರಗಳ ಪರಿಚಯ. 
ಹಿಂದಿನ... ಇಂದಿನ... ಮುಂದಿನ... ಬೆಳಕು ಚೆಲ್ಲುವ ಮಹತ್ವವನ್ನು ತಿಳಿಸುವ, 
ಯುವಕರ ಮನಸ್ಸಿನಲ್ಲಿ ಉಳಿಸುವ - ಒಂದೇ ಸೂರಿನಲ್ಲಿ ವೈವಿಧ್ಯತೆಯಲ್ಲಿ ಏಕತೆ 
ಮೂಡಿಸುವುದರ ಪ್ರಾಮಾಣಿಕ ಪ್ರಯತ್ನ. 

» ಆಹಾರ ಮೇಳ: ಪ್ರಾದೇಶಿಕ ಹವಾಮಾನಾಧಾರಿತ ಆಹಾರ ಪದ್ಧತಿಯನ್ನು 
ಪರಿಚಯಿಸುವ - ಸಾನುಭವಗಳಿಸುವ ಅವಕಾಶ. 

> ಕ್ರೀಡ-ಸಂಸ್ಕೃತಿ-ಸಾ೦ಪ್ರದಾಯಕ ಆಟಗಳ ಪ್ರಾತ್ಯಕ್ಷಿಕೆ-ತೊಡಗಿಸಿಕೊಳ್ಳಲು ಅವಕಾಶ 
ಮತ್ತು ಅದರ ಪ್ರಯೋಜನ, ವೀಕ್ಷಣೆ ಮತ್ತು ವಿನಿಮಯದ ಸದಾವಕಾಶವನ್ನು 
ಗುರುತಿಸುವಿಕೆಗೆ ಪೂರಕವಾದ - ಸಾ೦ಪ್ರದಾಯಗಳ ವನಿಮಯಕ್ಕೆ ಅವಕಾಶ 

» ರಚನಾತ್ಮಕತೆಗೆ ಪ್ರೋತ್ಸಾಹ: ಮಾದರಿತಯಾರಿ - ಫೈಟಿಂಗ್‌ ಇತ್ಯಾದಿ ವೀಕ್ಷಣೆ. 

೫ ಪುಪ್ಪಪ್ರದರ್ಶನ: ಪ್ರದರ್ಶನ ಬಗ್ಗೆ ಮತ್ತು ವ್ಯವಸ್ಥೆಯ ಬಗ್ಗೆ ಆಸಕ್ತಿ ಹೊಂದುವುದು - 
ಪ್ರದರ್ಶನ - ವೀಕ್ಷಣಾಸಕ್ತಿ 

» ಕಲಾಗ್ರಾಮ: ಸಾಂಪ್ರದಾಯಿಕ ಕಸುಬುಗಳ ಪ್ರಾತ್ಯಕ್ಷಿಕೆ ಹಳತು-ಹೊಸತುಗಳ 
ಅಧ್ಯಯನಕ್ಕೆ ಪೂರಕವಾತಾವರಣ ನಿರ್ಮಾಣ. 


೫» ಉತ್ತಮ ವಸತಿ ವ್ಯವಸ್ಥೆ: ಸರ್ವರಿಗೂ ರುಚಿಸುವ ಆಹಾರ ವ್ಯವಸ್ಥೆ. 

ಸರಳ - ಸುಂದರ ಉದ್ರಾಟನಾ ಸಮಾರಂಭ. 

ಯೋಗ - ಧ್ಯಾನ: ಯೋಗಾಸನಗಳು ದೇಹಕ್ಕೆ ಸರಳ ವ್ಯಾಯಾಮವನ್ನು ಕಲ್ಪಿಸುತ್ತದೆ. 
ದೈಹಿಕ ಸದೃಢತೆಗೆ ಪೂರಕ, ಪ್ರತಿನಿತ್ಯ ಅನುಷ್ಠಾನಗೊಳಿಸುವುದರಿ೦ದ ದೀರ್ಫ್ಥಕಾಲಿನ 
ಪ್ರಯೋಜನ ಲಭ್ಯವಾಗುತ್ತದೆ. ಧ್ಯಾನಮನಸ್ಸನ್ನು ನಿಯಂತ್ರಿಸಿ ಉದ್ದೇಶಿತ 
ಸಾಧನೆಯನ್ನು ಪ್ರಗತಿಯಲ್ಲಿ ಸಾಧಿಸಲು ಪೂರಕವಾಗಿರುತ್ತದೆ. ಜಾ೦ಬೂರಿಯಲ್ಲಿ 
ಡಿಸೆಂಬರ್‌ 23, 24, 25ರಂದು ತರಬೇತಿಗಳನ್ನು ನೀಡಿ 26ನೇ ತಾರೀಖಿಗೆ 
ಸಾಮೂಹಿಕತ್ವಕ್ಕೆ ಪ್ರೇರಕವಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮುಂದಿನ 
ಬುಲೆಟಿನ್‌ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀಡಲಾಗುವುದು. 


ದಕ್ಷಿಣ ಕನ್ನಡ ಜಿಲ್ಲೆ: ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದ ನೈರುತ್ಯ ದಿಕ್ಕಿನಲ್ಲಿರುವ 
ಕರಾವಳಿ ಜಿಲ್ಲೆಯಾಗಿದ್ದು, ಮಂಗಳೂರು ನಗರ ಜಿಲ್ಲೆಯ ಕೇಂದ್ರ ಸ್ಥಾನವಾಗಿದೆ. ಸುತ್ತ - 
ಮುತ್ತ ಹಚ್ಚಹಸಿರಿನ ಭತ್ತದ ಗದ್ದೆ, ತೆಂಗು, ಶಂಗು (ಅಡಿಕೆ), ಕೋಕೋ, ರಬ್ಬರ್‌, ಗೇರು, 
ಬಾಳೆ, ಮಾವು, ಹಲಸು ಮೊದಲಾದ ಗಿಡಮರಗಳ ನಡುವೆ ಪಶ್ಚಿಮ ಘಟ್ಟದ ಸಾಲಿನಲ್ಲೇ 
ಇರುವ ಬೆಟ್ಟ, ಗುಡ್ಡಗಳು, ಪರ್ವತದ ಸಾಲುಗಳು, ಕುಮಾರ ಧಾರ, ನೇತ್ರಾವತಿ, ಪಯಸ್ಸಿನಿ, 
ಗುರುಪುರ, ಶಾಂಭವಿ ನದಿಗಳ ನಯನ ಮನೋಹರ ದೃಶ್ಯಗಳು, ಅರಬ್ಬೀ ಸಮುದ್ರದ 
ವಿಶಾಲ ಜಲರಾಶಿ ಇವೆಲ್ಲವೂ ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯು ಕಂಗೊಳಿಸುತ್ತಿದೆ. 

ದಕ್ಷಿಣ ಕನ್ನಡ ಬ್ಯಾಂಕಿಂಗ್‌ ಕ್ಷೇತ್ರದ ತವರು ಮನೆಯೆಂದೇ ಪ್ರಸಿದ್ಧಿಯನ್ನು ಪಡೆದಿರುವುದು 
ಸರ್ವವಿಧಿತ ಮ೦ಗಳೂರಿನ ರಾಸಾಯನಿಕ ಗೊಬ್ಬರ ಕಾರ್ಯಾನೆ (ಬ) ನಮ್ಮ ರಾಜ್ಯದ ಏಕೈಕ 
ರಾಸಾಯನಿಕ ಗೊಬ್ಬರ ಉತ್ಪಾದನಾ ಘಟಕವಾಗಿದೆ. 


ಮೂಡುಬಿದರೆ: ಮೂಡುಬಿದರೆಯು ಬೆಳೆಯುತ್ತಿರುವ ಪಟ್ಟಣವಾಗಿದ್ದು, ಮೂಡುಬಿದರೆ 
ತಾಲ್ಲೂಕು ಕೇಂದ್ರ ಸ್ಥಾನವಾಗಿದೆ. “ಜೈನಕಾಶಿ” ಎಂಬ ಪ್ರಸಿದ್ಧಿಯನ್ನು ಪಡೆದಿದ್ದು, ಇಲ್ಲಿ 18 
ಬಸದಿಗಳಿದ್ದು, ಇವುಗಳಲ್ಲಿ ವಿಶ್ವಪ್ರಸಿದ್ಧಿ ಪಡೆದಿರುವ “ಸಾವಿರ ಕಂಬದ ಬಸದಿ” (ತಿಭುವನ 
ಚೂಡಾಮಣಿ) ಮತ್ತು ಮಲ್ಲಿನಾಥ ಬಸದಿಗಳು ಸೇರಿವೆ. ಸರ್ವಮತ ಧರ್ಮಗಳು 
ಸಾಮರಸ್ಯದಿಂದ ಬಾಳುವ ಪುಣ್ಯಭೂಮಿಯಾಗಿದೆ. “ಭೂತಕೋಲ” ಅಥವಾ ದೈವಶಕ್ಷಿಗಳ 
ಆರಾಧನೆಯಂತಹ ವಿಶಿಷ್ಟವಾದ ಸಂಪ್ರದಾಯ ಆಚರಣೆಯಲ್ಲಿದೆ. ಕಂಬಳ ಅಥವಾ 
ಕೋಣಗಳ ಸ್ಫರ್ಧಾತ್ಮಕ ಓಟ ಜನಪ್ರಿಯ ಜಾನಪದ ಕ್ರೀಡೆಯಾಗಿದ್ದು, ಉತ್ತು-ಬಿತ್ತಿ ಭತ್ತ 
ಬೆಳೆಯುವ ಹಸನಾದ ಕೆಸರು ನೀರು ತುಂಬಿರುವ ಕೃಷಿ ಭೂಮಿಯಲ್ಲಿ ಈ ಕ್ರೀಡೆಯು 
ನಡೆಯುತ್ತಿದ್ದು ವಿಶಿಷ್ಟ ಜನಾಕರ್ಷಣೆಯನ್ನು ಹೊಂದಿದೆ. ಮೂಡುಬಿದಿರೆಯು ಅನೇಕ ಪ್ರಸಿದ್ಧ 
ಶಿಕ್ಷಣ ಸಂಸ್ಥೆಗಳಿಂದ ಕೂಡಿದ್ದು, “ಎದ್ಯಾಕಾಶಿ”ಯಾಗಿ ಮುನ್ನಡೆಯುತ್ತಿದೆ. 


ಹವಾಮಾನ: ವಾರ್ಷಿಕವಾಗಿ ಮಳೆ, ಚಳಿ, ಸೆಕೆಗಾಲವೆಂದು 3 ಬಗೆಯ ಹವಾಮಾನವಿದೆ. 
ನೈರುತ್ಯ ಮಾನ್‌ಸೂನ್‌ ವಾತಾವರಣಗಳಿ೦ದ ಜೂನ್‌ ತಿಂಗಳಿಂದ ಸೆಪ್ಟೆಂಬರ್‌ ತಿಂಗಳವರೆಗೆ 
ಮಳೆ ಬರುತ್ತಿರುತ್ತದೆ. ಇತ್ತೀಚೆಗೆ ಚಳಿ ಕಡಿಮೆಯಾಗುತ್ತಿದ್ದು, ಮಂಗಳೂರಿನಲ್ಲಿ 34 ಡಿಗ್ರಿ 
ಸೆಲಿಯಸ್‌ ನಿಂದ 38 ಡಿಗ್ರಿ ಸೆಲಿಯಸ್‌ವರೆಗೆ ಉಷ್ಣತೆ ಏರಿಳಿಯುತ್ತಿರುತ್ತದೆ. 
ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳು: 

ಧರ್ಮಸ್ಥಳ, ಸುಬ್ರಮಣ್ಯ, ಕಟೀಲು, ಕದ್ರಿ, ಕುದ್ರೋಳಿ, ಪೊಳಲಿ, ಸೋಮೇಶ್ವರ ಬೀಚ್‌, 
ಪಣಂಬೂರ್‌ ಬೀಚ್‌, ನವಮಂಗಳೂರು ಬಂದರು, ಸುರತ್ಕಲ್‌ ದೀಪಸ್ತಂಭ, ಸಂತ 
ಅಲೋಶಿಯಸ್‌ ಚಾಪೆಲ್‌, ಉಳ್ಳಾಲದ ದರ್ಗ, ಸುಲ್ತಾನ್‌ ಬತ್ತೇರಿ ಮುಂತಾದವುಗಳು. 


ಆಸಕ್ತಿದಾಯಕ ಪ್ರೇಕ್ಷಣೀಯ ಸ್ಥಳಗಳು: 
ಕರ್ನಾಟಕವು ಅತ್ಯಂತ ಆಕರ್ಷಣೀಯ ಚಾರಿತ್ರಿಕ ಹಾಗೂ ಸಾಂಸ್ಕೃತಿಕ ಪ್ರವಾಸಿ 
ಕೇಂದ್ರಗಳನ್ನು ಹೊಂದಿದ್ದು, ಅವುಗಳಲ್ಲಿ ಕೆಳಗಿನವುಗಳು ಪ್ರಮುಖವಾಗಿವೆ. 


» ಬೇಲೂರು - ಹಳೇಬೀಡು ಹಾಸನ 

» ಹಂಪಿ ಬಳ್ಳಾರಿ 

» ಗೋಲಗುಂಬಜ್‌ ವಿಜಯಪುರ 
» ಏಕಶಿಲಾ ಗೊಮ್ಮಟ - ಶ್ರವಣಬೆಳಗೊಳ ಹಾಸನ 

» ಗೋಕರ್ಣ, ಮುರ್ಡೇಶ್ವರ ಉತ್ತರ ಕನ್ನಡ 
೬ ಆಗುಂಬೆ ಚಿಕ್ಕಮಗಳೂರು 
» ಶೌಪುದೀಸ್ತಂಭ ಉಡುಪಿ 

» ಮರವಂತೆ ಬೀಚ್‌ ಉಡುಪಿ 

» ಮಣಿಪಾಲ ಉಡುಪಿ 
ಜಾಂಬೂರಿ ನಡೆಯುವ ಸ್ಥಳ: 


ಅಂತರ ರಾಷ್ಟ್ರೀಯ ಸಾಂಸ್ಕ ಪಿಕ ಜಾಂಬೂರಿ ಜೈನ ಕಾಶಿಯೆನಿಸಿದ 


ಮೂಡುಬಿದಿರೆಯ “ನಿದ್ಯಾ ಗಿರಿಯಲ್ಲಿರುವ ಆಳ್ವಾಸ್‌ ಶಿಕ್ಷಣ ಸಂಸ್ಥೆಗಳ ಸಂಕೀರ್ಣದಲ್ಲಿ 
ಸುಮಾರು 100 ಎಕರೆ ವಿಸಾರದ ಪ್ರದೇಶದಲ್ಲಿ ನಡೆಯಲಿದೆ. ೬.8 ನಡೆಯುವ 
ಈ ಕೇಂದ್ರ ಸ್ಥಳವು ಮಂಗಳೂರು ನಗರರೈಲ್ವೆ ನಿಲ್ದಾಣದಿಂದ 35 ಕಿ.ಮೀ. ಮುಲ್ಕಿ ರೈಲ್ವೆ 
ನಿಲ್ದಾಣದಿಂದ 26 ಕಿ.ಮೀ. ಮತ್ತು ಬಜಪೆ ವಿಮಾನ ನಿಲ್ದಾಣದಿಂದ 23 ಕಿ.ಮೀ., ದೂರದಲ್ಲಿದೆ. 
ಮಂಗಳೂರಿನಿಂದ ಕಾರ್ಕಳ ಎನ್‌ಹೆಚ್‌-169 ರಸ್ತೆಯ 35 ಕಿ.ಮೀ. ದೂರದಲ್ಲಿ 
ಮುಖ್ಯರಸ್ತೆಯ ಪಕ್ಕದಲ್ಲಿದೆ. 


ಜಾಂಬೂರಿ ಸ್ಥಳ ತಲುಪುವುದುಹೇಗೆ ? 
|). ಮಂಗಳೂರು ಕೇಂದ್ರ ರೈಲ್ವೆ ನಿಲ್ದಾಣದಿಂದ 35 ಕಿ.ಮೀ. ಮತ್ತು ಮ೦ಗಳೂರು ನಗರ 
ಕೇಂದ್ರ ಬಸ್‌ ನಿಲ್ದಾಣದಿಂದ 35 ಕಿ.ಮೀ. ದೂರದಲ್ಲಿರುವ ವಿದ್ಯಾಗಿರಿಗೆ ಬಸ್‌/ ಕಾರ್‌ 
ಮೂಲಕ ಶುಲ್ಕವನ್ನು ಪಾವತಿಸಿ ಬಂದು ತಲುಪಬಹುದು. 
2) ಬಜಪೆ ವಿಮಾನ ನಿಲ್ದಾಣದಿ೦ದ ಬಸ್‌ ಮೂಲಕ ಮಂಗಳೂರು ನಗರಕ್ಕೆ ಬಂದು ಬಸ್‌ 
ಮೂಲಕ ಅಥವಾ ಕಾರ್‌ ಮೂಲಕ ಶುಲ್ಕವನ್ನು ಪಾವತಿಸಿ ಬಂದು ತಲುಪಬಹುದು. 


ಧ್ಯೇಯ (THEME) “ಸಂಸ್ಕೃತಿಯಿಂದ ಯುವ ಜನರ ಏಕತೆ”: 

ಅಂತರ ರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಯು ಯುವಜನತೆಯಲ್ಲಿ ಶಾಂತಿ, 
ಸೌಹಾರ್ದತೆ ಮತ್ತು ಸಮಗ್ರ ಏಕತೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. 
ಜಾಂಬೂರಿಯು (ಬೇರೆ-ಬೇರೆ ರಾಷ್ಟ್ರ- ಅಂತರರಾಷ್ಟ್ರೀಯ ಮಟ್ಟದ) ವಿಶೇಷ ಜ್ಞಾನವನ್ನು 
ಗ್ರಹಿಸಲು, ಕೌಶಲ್ಯವನ್ನು ಗಳಿಸಲು ಮತ್ತು ವಿವಿಧ ಮೌಲ್ಯಗಳನ್ನು ವಿನಿಮಯ ಮಾಡಿ 
ಕೊಳ್ಳಲು, ಸಂಪ್ರದಾಯ ಜೀವನ ಶೈಲಿಗಳನ್ನು ಪರಸ್ಪರ ಹಂಚಿಕೊಳ್ಳಲು ಸುವರ್ಣ 
ಅವಕಾಶವನ್ನು ಕಲಿಸಿಕೊಡುತ್ತದೆ. ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ವೈವಿಧ್ಯಗಳ 
ಸೂಕ್ಷ್ಮತೆಗಳಿಗೆ ಯುವ ಜನತೆ ಹೊಂದಿಕೊಳ್ಳುವ ಗುರಿಯನ್ನು ಪ್ರೇರೇಪಿಸುತ್ತದೆ. 


ಕಾರ್ಯಕ್ರಮ - ಚಟುವಟಿಕೆಗಳು: 


ಜಾ೦ಬೂರಿಯ ದಿನಗಳಲ್ಲಿ ಸ್ಪರ್ಧಾತ್ಮಕ ಸಾಹಸಮಯ ಚಟುವಟಿಕೆಗಳನ್ನು 
ಅಳವಡಿಸಿಕೊಳ್ಳಲು ಸ್ಕೌಟ್ಸ್‌ ಮತ್ತು ಗೃಡ್ಜ್‌ಗಳು ವೈಯಕ್ತಿಕವಾಗಿ ಮತ್ತು ಗುಂಪುಗಳಲ್ಲಿ ಹಲವು 
ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಆನಂದ ಪಡಲು ಸಾಕಷ್ಟು 
ಅವಕಾಶಗಳಿವೆ. ಮುಖ್ಯವಾಗಿ ಸ್ಕಿಲ್‌-ಒ-ರಾಮಾ, ಪಯೋನಿಯರಿಂಗ್‌, ಸಾಂಸ್ಕೃತಿಕ ಸಂಜೆ, 
ಸಮುದ್ರತೀರ ಚಾರಣ, ಮ್ಯಾರಥಾನ್‌, ಯೋಗ-ಧ್ಯಾನ, ಕೃಷಿಮೇಳ, ವಿಜ್ಞಾನ ಮೇಳ, 
ಕಲಾಮೇಳ, ಪುಸ್ತಕ ಮೇಳ, ಪಿಲಿಕುಳ ನಿಸರ್ಗ ಧಾಮ, ವಿಜ್ಞಾನಕೇಂದ, ಖಗೋಳ 
ವೀಕ್ಷಣಾಲಯ, ಪ್ರಾಣಿ ಸಂಗ್ರಹಾಲಯಗಳ ವೀಕ್ಷಣೆ- ಈ ಎಲ್ಲಾ ಚಟುವಟಕೆಗಳಲ್ಲಿ 
ತೊಡಗಿಸಿಕೊಳ್ಳುವ ಅವಕಾಶವಿರುತ್ತದೆ. 

ಚರ್ಚೆಗಳು: ವಿವಿಧ ರಾಜ್ಯಗಳ ಪ್ರತಿನಿಧಿಗಳು ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ 
ಅಭಿಪ್ರಾಯಗಳನ್ನು ಮಂಡಿಸುತ್ತಾರೆ. ಚರ್ಚೆಯು “ಪ್ಯಾಟ್ರೋಲ್‌ ಇನ್‌ ಕೌನ್ಸಿಲ್‌” ಮತ್ತು 
“ಸ್ಕೌಟ್‌ ಗೈಡ್‌ ದಳಗಳ ನಾಯಕರ ಸಮ್ಮೇಳನ”ಗಳ ಮೂಲಕ ನಡೆಯುತ್ತದೆ. ಈ ವೇದಿಕೆಯಲ್ಲಿ 
ಸ್ಕೌಟ್ಸ್‌ ಮತ್ತು ಗೈಡ್ಜ್‌ಗಳು / ರೋವರ್‌-ರೇಂಜರ್ಸ್‌ಗಳು ಚಳವಳಿಯಲ್ಲಿ ಪ್ರಸ್ತುತ ಇರುವ 
ಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಯಾವ 
ರೀತಿಯ ಬದಲಾವಣೆಗಳನ್ನು ಮಾಡಬೇಕು ಮತ್ತು ಚಳವಳಿಯ ವ್ಯಾಪ್ತಿಯನ್ನು ಹೇಗೆ 
ಹೆಚ್ಚಿಸಬೇಕೆಂಬುದನ್ನು ಚರ್ಚಿಸುತ್ತಾರೆ. 


' ಅಂತರ ರಾಷ್ಟ್ರೀಯ ಸಾಂಸ್ಕೃತಿ ಜಾಂಬೂರಿಯನ್ನು ಕರ್ನಾಟಕದ 
ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಕರ್ನಾಟಕ ಸಂಸ್ಥೆಯ 
ಪೋಷಕರಾದ ಸನಾನ್ಯ ಶ್ರೀ ಥಾವರ್‌ಚಂದ್‌ ಗಹ ವರು ಉದ್ರಾಟಿಸ ಸಲಿದ್ದಾರೆ. 
ಕರ್ನಾಟಕದ ಗೌರವಾನ್ದಿತ ಮುಖ್ಯಮಂತ್ರಿಗಳು ಹಾಗೂ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ನ 
ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿರವರು ಮತ್ತು ಜದ ಹಾಗೂ ರಾಜ್ಯ 
ta ಸಟ ಭಾಗವಹಿಸಲಿದ್ದಾರೆ. ಕರ್ನಾಟಕದ ಸಾಮಾಜಿಕ, ರಾಜಕ. 
ಮತ್ತು ಧಾರ್ಮಿಕ ಮುಖಂಡರು, ಪ್ರಸಿದ್ಧ ಕೈಗಾರಿಕೋದ್ಯಮಿಗಳು. ಪ್ರಖ್ಯಾತ ಸಾಹಿತಿಗಳು, 
ಶೈ ಕ್ಷಣಿ ಕತಜ್ಞರು ಮತ್ತು ಇತರ ಕಾ ನಾಯಕರುಗಳು ಭಾಗವಹಿಸಲಿದ್ದಾರೆ. 

feos ರಾಷ್ಟ್ರೀಯ ಸಾಂಸ್ಕ ಶಿಕ ಜಾ೦ಬೂರಿಯ ಯಶಸ್ಸಿಗೆ ತಮ್ಮ 1] ಅತ (ಮೂಲ್ಯ. 
ಆದುದರಿಂದ ಈ BR ಆಯೋಜನೆಗೆ ಅಂದಾಜು 30 ಕೋಟಿಗಳಷ್ಟು ಹಟ 
ವೆಚ್ಚವಾಗುತ್ತಿದ್ದು, ತಾವು ತಮಗೆ ಅನುಕೂಲವಾಗುವಷ್ಟು ಹಣದ / ವಸ್ತುವಿನ ರೂಪದಲ್ಲಿ 
ಇ.1 ಜಾಜ್‌ ಮೂಲಕ ಆರ್ಥಿಕವಾಗಿ ಜ.4. ಈ ಅ೦ತರಾಷ್ಟ್ರೀಯ ಜಂಬೀರಿಯ 
ಯಶಸಿಗೆ ಕ್ರಿಯಾತ್ಮಕವಾಗಿ ತಮ್ಮ ಬೆಂಬಲ ಮತ್ತು ಸಹಕಾರವನ್ನು ನೀಡಬೇಕೆಂದು ತಮ್ಮಲ್ಲಿ 
ಪ್ರಾರ್ಥಿಸುತ್ತೇನೆ. 


66 ಲಾಗಾ a ಬಾಭ ನಳನ ಬಾಲಿ 
MOAN ಅಿಲವಿರದಿಗು ಯಜು ಜ್‌ ಮರ್‌ 
ತೆ ತೆ ಓಟ್‌ 'ಆ್‌'ಆ್‌ಆ್‌ ಆ ಗತೆ / ) 9 Nd ಆಗ ಓಟ ಓಟ್‌ 


ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ವಂದನೆಗಳೊಂದಿಗೆ 


ಎಂ 


ಗ್ಗ ood 46h CE 


ರಾಜ್ಯ ಮುಖ್ಯ ಆಯುಕ್ತರು ಜಿಲ್ಲಾ ಮುಖ್ಯ ಆಯುಕ್ತರು 
ಭಾರತ್‌ ಸೆ ಸ್ಕೌಟ್‌ ಮತ್ತು ಗೈಡ್ಸ್‌, ಕರ್ನಾಟಕ ಭಾರತ್‌ ಸ್ಕೌಟ್ಸ್‌ ಮತ್ತು ಡ್‌, ದಕ್ಷಿಣ ಕನ್ನಡ ಜಿಲ್ಲೆ 


# 39, Shantigruha, Palace Road, Bengaluru - 560 001 
Phone + 91+80-22260017, 22267470. E-mail: info@bsgkarnataka.org 


